KA / BG- GPO/ 2515 / WPP - 47 / 2009- 2011 


ಕರ್ನಾಟಕ ರಾಜ್ಯಪತ್ರ 


. 


c 


- 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೨೩ , ೨೦೧೦ ( ಆಶ್ವಯುಜ ೧, ಶಕ ವರ್ಷ ೧೯೩೨ ) ಸಂಚಿಕೆ ೩೮ 

ಭಾಗ - ೨ 
ನೇಮಕಗಳು , ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 95 ಇಪಿಎಸ್ 2010(1), ಬೆಂಗಳೂರು, ದಿನಾಂಕ: 17ನೇ ಆಗಸ್ಟ್ , 2010 

ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಈ ಕೆಳಕಂಡ ಅಬಕಾರಿ ಉಪ ಅಧೀಕ್ಷಕರುಗಳನ್ನು ಸಾರ್ವಜನಿಕ ಹಾಗೂ 
ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ 
ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕ್ರಮ ಅಧಿಕಾರಿಗಳ ಹೆಸರು/ ಪ್ರಸ್ತುತ 

ವರ್ಗಾಯಿಸಿ ನೇಮಿಸಲಾದ 
ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ಬಸವರಾಜು , 

ಬೆಳಗಾಂ ಉಪ ವಿಭಾಗ , ಬೆಳಗಾಂ 
ಅಬಕಾರಿ ಉಪ ಆಯುಕ್ತರ ಕಛೇರಿ, ಬಿಜಾಪುರ | ( ಖಾಲಿ ಜಾಗದಲ್ಲಿ) 
ಶ್ರೀ ವೈ . ಆರ್. ಮೋಹನ್ , 

ಕೋರಮಂಗಲ ಉಪ ವಿಭಾಗ, 
ಅಬಕಾರಿ ಉಪ ಆಯುಕ್ತರ ಕಛೇರಿ, ಬೆಂಗಳೂರು ಬೆಂಗಳೂರು ( ಖಾಲಿ ಹುದ್ದೆಯಲ್ಲಿ) 
( ಪಶ್ಚಿಮ ) 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ . ಜಿ. ನಾರಾಯಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1347 

ಆರ್ಥಿಕ ಇಲಾಖೆ, ( ಅಬಕಾರಿ). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 164 SPS 2010 , Bangalore, Dated 25th August , 2010 
Shri N . Satish Kumar, IPS (KN - 2003), Superintendent of Police , Bidar District, Bidar, is 
transferred with immediate effect and posted until further orders as Deputy Commissioner of Police , 
(Administration ), Bangalore City , Bangalore in the existing vacancy . 

Shri D . Prakash , IPS (KN - 2003 ), Superintendent of Police , Dharwad District, Dharwad 
under orders of transfer as Deputy Commissioner of Police, ( Administration ), Bangalore City , 
Bangalore vide Government Notification of even number dated : 18 -08 - 2010 , is transferred with 


( ೫೪೫ ) 


೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೨೩ , ೨೦೧೦ 


ಭಾಗ- ೨ 


immediate effect and posted until further orders as Superintendent of Police , Bidar District, Bidar, 
vice Shri N . Satish Kumar, IPS , transferred . 

By Order and in the name of the Governor of Karnataka , 

ASHOK P . ATRE , 

Under Secretary to Government, 
P . R . 1348 

DP & AR (Services - IV ) 


ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

* ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 11 ವಾಪಸಿ 2010, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್ , 2010 
ವಾರ್ತಾ ಇಲಾಖೆಯಲ್ಲಿ ಹಿರಿಯ ಸಹಾಯಕ ನಿರ್ದೇಶಕರ ವೃಂದದಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವೇತನ ಶ್ರೇಣಿ ರೂ . 14050 - 25050ರ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಆಧಾರದ ಮೇಲೆ ಮುಂಬಡ್ತಿ 
ನೀಡಿ ಅವರುಗಳನ್ನು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಮುಂದುವರೆಸಿ ನೇಮಿಸಲಾಗಿದೆ. 

[ ಕ್ರಮ ಸಂಖ್ಯೆ | ಅಧಿಕಾರಿಗಳ ಹೆಸರು ಹಾಗೂ ಮುಂಬಡ್ತಿ ನೀಡಿ ನೇಮಿಸಿದ ಸ್ಥಳ | 

( ಶ್ರೀ ಸಿ. ಎಂ . ರಂಗಾರೆಡ್ಡಿ, ಹಿರಿಯ ಸಹಾಯಕ ನಿರ್ದೇಶಕರು, 
ಸುದ್ದಿ ಮತ್ತು ಪತ್ರಿಕಾ ಶಾಖೆ, ಕೇಂದ್ರ ಕಛೇರಿ, ವಾರ್ತಾ ಇಲಾಖೆ, 
ಬೆಂಗಳೂರು 
ಶ್ರೀ ದೇವರಾಜಯ್ಯ , ಹಿರಿಯ ಸಹಾಯಕ ನಿರ್ದೇಶಕರು, 
ವಾರ್ತಾ ಇಲಾಖೆ, ಶಿವಮೊಗ್ಗ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ . ಮಂಜುಳ, 

ಪೀಠಾಧಿಕಾರಿ , 
ಪಿ .ಆರ್. 1349 

ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
- ಸಂಖ್ಯೆ : ಸಿಆಸುಇ 217 ಆಸೇ 2010 , ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್ , 2010 

ಶ್ರೀ ಬಿ . ಎನ್. ಸುರೇಶ್, ಕೆ. ಎ .ಎಸ್. (ಸೂಪರ್‌ ಟೈಂ ಸ್ನೇಲ್) ಅಧಿಕಾರಿ , ಮಾನ್ಯ ಜವಳಿ , ಯುವಜನ 
ಸೇವಾ ಮತ್ತು ಕ್ರೀಡಾ ಸಚಿವರ ಆಪ್ತ ಕಾರ್ಯದರ್ಶಿ , ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು, ವೈಮಾನಿಕ ತರಬೇತಿ ಸಂಸ್ಥೆ , 
ಬೆಂಗಳೂರು- ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1350 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 2) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ವಾಕೈ 14 ರೇಉನಿ 2010, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್ , 2010 
ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 
8( ಎ) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಪಾಂಡುರಂಗ ಬೊಮ್ಮಯ್ಯ ನಾಯಕ್, ಕೆಎಎಸ್., ಹಿಂದಿನ 
ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರ ಸ್ಥಾನದಲ್ಲಿ ಶ್ರೀ 
ಡಿ. ಎ. ವೆಂಕಟೇಶ್, ಐಎಫ್ಎಸ್., ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು 
ಜವಳಿ ಇಲಾಖೆ ಇವರನ್ನು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ನಿರ್ದೇಶಕರ ಮಂಡಳಿಗೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೨೩ , ೨೦೧೦ 

೫೪೭ 
ನಿರ್ದೇಶಕರನ್ನಾಗಿ ದಿನಾಂಕ : 16 - 08 - 2010 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಭಾರತಿ ಆರ್ . ನಾಯಕ್ , 

ಪೀಠಾಧಿಕಾರಿ (ರೇಷೆ), 
ಪಿ . ಆರ್‌ . 1351 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 413 ಸಅಸೇ 2010 , ಬೆಂಗಳೂರು, ದಿನಾಂಕ: 24ನೇ ಆಗಸ್ಟ್ , 2010 
ಅಧಿಸೂಚನೆ ಸಂಖ್ಯೆ : “ಪಿಡಿ 31 ಎಸ್‌ಎಸ್ ಎಂ 2010 ", ದಿನಾಂಕ 07 - 08 - 2010ರಲ್ಲಿ 
ಶ್ರೀ ಎ . ಭೀಮಯ್ಯ , ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ ಪಂಚಾಯತ್, ಚಿತ್ರದುರ್ಗ , ಇವರನ್ನು ಕರ್ನಾಟಕ 
ಸರ್ಕಾರ ಸಚಿವಾಲಯದ ಯೋಜನೆ , ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಜಿಲ್ಲಾ 
ಯೋಜನಾ ವಿಭಾಗದಲ್ಲಿ ಖಾಲಿಯಿರುವ ಜಂಟಿ ನಿರ್ದೇಶಕರ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಸಿಆಸು 
ಇಲಾಖೆ ವಶಕ್ಕೆ ನೀಡಲಾಗಿದೆ. ಇದರನ್ವಯ ಶ್ರೀ ಎ . ಭೀಮಯ್ಯ , ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ ಪಂಚಾಯತ್, 
ಚಿತ್ರದುರ್ಗ , ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಂಟಿ ನಿರ್ದೇಶಕರು, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ( ಜಿಲ್ಲಾ ಯೋಜನಾ ವಿಭಾಗ) ಕರ್ನಾಟಕ 
ಸರ್ಕಾರ ಸಚಿವಾಲಯ ಖಾಲಿ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಎ . ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1352 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು -3) 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 300 ಸಅಸೇ 2010, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್ , 2010 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ವಿ . ಎಲ್. ಹುನಗುಂದ್, ಆಪ್ತ ಕಾರ್ಯದರ್ಶಿ , ಗ್ರೇಡ್ - 2, ಕರ್ನಾಟಕ 
ಸರ್ಕಾರ ಸಚಿವಾಲಯ , ಇವರನ್ನು ತಕಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಸರ್ಕಾರದ ಕಾರ್ಯದರ್ಶಿ , ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ, ಇವರ ಆಪ್ತ 
ಕಾರ್ಯದರ್ಶಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎ . ಆರ್. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1353 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 3) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 138 ಎಲ್ ಸಿಇ 2010, ಬೆಂಗಳೂರು, ದಿನಾಂಕ : 25ನೇ ಆಗಸ್ಟ್ , 2010 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 26 ( 3) 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಅರುಣ್ ಎಸ್. ಪಾಟೀಲ, ಇವರನ್ನು ದಿನಾಂಕ : 03 - 08 - 2010ರಿಂದ 
ಜಾರಿಗೆ ಬರುವಂತೆ ಎರಡು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೊ 
ಅಲ್ಲಿಯವರೆಗೆ ಗುಲ್ಬರ್ಗದ 1ನೇ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ನಾ , ಮಹಾಲಕ್ಷ್ಮಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
ಪಿ . ಆರ್ . 1354 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


೫೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೨೩ , ೨೦೧೦ 

ಭಾಗ - ೨ 
ಅಧಿಸೂಚನೆ 
ಸಂಖ್ಯೆ : ಲಾ 36 ಹೆಚ್ ಆರ್‌ಸಿ 2010, ಬೆಂಗಳೂರು, ದಿನಾಂಕ : 27ನೇ ಆಗಸ್ಟ್ 2010 
ಶ್ರೀಮತಿ ಎನ್. ಮಹಾಲಕ್ಷಮ್ಮ , ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆ ( ಆಡಳಿತ -1) ಇವರು ಪ್ರಸ್ತುತ ಕರ್ನಾಟಕ ಕಾನೂನು ಆಯೋಗದ ಮುಖ್ಯ ಆಡಳಿತಾಧಿಕಾರಿ ಹುದ್ದೆಯ 
ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆಡಳಿತ -1 ಶಾಖೆಯ ಕಾರ್ಯಭಾರವು ಅಧಿಕವಾಗಿದ್ದು, ಕೆಲಸದ ಒತ್ತಡದಿಂದ 
ಕರ್ನಾಟಕ ಕಾನೂನು ಆಯೋಗದ ಮುಖ್ಯ ಆಡಳಿತಾಧಿಕಾರಿ ಹುದ್ದೆಯ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು 
ತಿಳಿಸಿರುತ್ತಾರೆ. ಆದ್ದರಿಂದ ಸದರಿ ಮುಖ್ಯ ಆಡಳಿತಾಧಿಕಾರಿ ಹುದ್ದೆಯ ಪ್ರಭಾರದಿಂದ ಇವರನ್ನು ಬಿಡುಗಡೆಗೊಳಿಸಿ ಇವರ 
ಬದಲಾಗಿ ಶ್ರೀ ಸೈಯದ್ ಅಬ್ದುಲ್ ನಜೀರ್, ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಾನೂನು ಇಲಾಖೆ ( ಮಾನವ ಹಕ್ಕುಗಳು) 
ಇವರನ್ನು ಆಯೋಗದ ಮುಖ್ಯ ಆಡಳಿತಾಧಿಕಾರಿ ಹುದ್ದೆಯ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಜಿ. ವಿ . ಮೂರ್ತಿ , 

ಸರ್ಕಾರದ ಅಪರ ಕಾರ್ಯದರ್ಶಿ , 
ಪಿ. ಆರ್ . 1355 

ಕಾನೂನು, ನ್ಯಾಯ ಮತ್ತು ಮಾನವ ಹಕುಗಳ ಇಲಾಖೆ. 

( ಅಂತರ್ - ರಾಜ್ಯ ಜಲ ವಿವಾದ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 236 ಎಂಎಂಸಿ 2010 , ಬೆಂಗಳೂರು, ದಿನಾಂಕ : 23ನೇ ಆಗಸ್ಟ್ 2010 

ಡಾ | ಕೆ.ಆರ್. ನರಸಿಂಹ ಶೆಟ್ಟಿ, ಪ್ರಾಧ್ಯಾಪಕರು ( ನಿವೃತ್ತ) ಹಾಗೂ ನಿರ್ದೇಶಕರು, ಕರ್ನಾಟಕ ಮಧುಮೇಹ ಸಂಸ್ಥೆ, 
ಬೆಂಗಳೂರು ಇವರನ್ನು ದಿನಾಂಕ 26 - 08 - 2010ರಿಂದ 65 ವರ್ಷ ವಯಸ್ಸಿನವರೆಗೆ ಅಥವಾ 3 (ಮೂರು) ವರ್ಷಗಳ 
ಅವಧಿಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ಮಧುಮೇಹ ಸಂಸ್ಥೆ , ಬೆಂಗಳೂರು, ಇದರ 
ನಿರ್ದೆಶಕರಾಗಿ ಗುತ್ತಿಗೆ ಆಧಾರದ ಮೇಲೆ ಮುಂದುವರಿಸಲಾಗಿದೆ. 

ಇವರ ಸೇವಾ ಷರತ್ತುಗಳು, ನಿಬಂಧನೆಗಳು ಮತ್ತು ವೇತನಗಳ ಬಗ್ಗೆ ಆದೇಶವನ್ನು ಪ್ರತ್ಯೇಕವಾಗಿ 
ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ. ಶ್ರೀರಾಮರೆಡ್ಡಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1356 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

( ವೈದ್ಯಕೀಯ ಶಿಕ್ಷಣ) 


ಅಧಿಸೂಚನೆ 
ಸಂಖ್ಯೆ : ಆಕುಕ 95 ಎಂಎಸ್ಎನ್ 2008, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್ , 2010 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಸುಕನ್ಯಾ , ಹಿರಿಯ 
ಶುಶೂಷಕಿ, ಸರ್ಕಾರಿ ಶುಶೂಷಾ ಮಹಾವಿದ್ಯಾಲಯ , ಕೋಟೆ, ಬೆಂಗಳೂರು ಇವರಿಗೆ ವೇತನ ಶ್ರೇ 

, ಕೊಟೆ, ಬೆಂಗಳೂರು ಇವರಿಗೆ ವೇತನ ಶ್ರೇಣಿ 11, 400 - 21,600ರ 
ಗ್ರೂಪ್- ಬಿ ವೃಂದದ ಶುಶೂಷಾ ಮಹಾವಿದ್ಯಾಲಯಗಳಲ್ಲಿನ ಉಪನ್ಯಾಸಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಸ್ಥಾನಪನ್ನ ಪದೋನ್ನತಿ ನೀಡಿ ಸರ್ಕಾರಿ ಶುಶೂಷಾ ಮಹಾವಿದ್ಯಾಲಯ, ಕೋಟೆ, ಬೆಂಗಳೂರು ಇಲ್ಲಿ ಖಾಲಿ ಇರುವ 
ಉಪನ್ಯಾಸಕರ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಕ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಚಿಕ್ಕೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1357 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

( ವೃಂದ ಮತ್ತು ನೇಮಕಾತಿ) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೨೩ , ೨೦೧೦ 

೫೪೯ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 12 ಅಪಸೇ 2010 , ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್ , 2010 
ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ರಾಜ್ಯ ಅರಣ್ಯ ಸೇವೆಯ ಸಹಾಯಕ ಅರಣ್ಯ 
ಸಂರಕ್ಷಣಾಧಿಕಾರಿ ವೃಂದಕ್ಕೆ ನೇಮಕಗೊಳ್ಳಲು ಆಯ್ಕೆಗೊಂಡು ಡಿಪ್ಲೊಮೋ ಇನ್ ಫಾರೆಸ್ಟಿ ಕೋರ್ಸ್‌ನ್ನು 
ಯಶಸ್ವಿಯಾಗಿ ಪೂರೈಸಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಅಪಜೀ 49 ಅತಶಿ 2004 , ದಿನಾರಾಂಕ : 
15 - 05 - 2007ರಲ್ಲಿ (ವೇತನ ಶ್ರೇಣಿ ರೂ . 7400 -13120 ) ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಗೆ 
ನೇಮಕಗೊಂಡ ಈ ಕೆಳಕಂಡ ಅಧಿಕಾರಿಗಳು ಎರಡು ವರ್ಷಗಳ ಪರೀಕ್ಷಾರ್ಥ ಅವಧಿಯನ್ನು ಅವರ ಹೆಸರಿನ 
ಮುಂದೆ ಸೂಚಿಸಿರುವ ದಿನಾಂಕಗಳಂದು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ 
( ಪರೀಕ್ಷಾರ್ಥ ) ನಿಯಮಗಳು 1977ರ ನಿಯಮ 5(1)( ಎ) ಪ್ರಕಾರ ಘೋಷಿಸಲಾಗಿದೆ. 
1 ಶ್ರೀ ಪ್ರಶಾಂತ್‌ ಶಂಕಿನ ಮಠ, 

17 - 05 - 2009 
ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ 
2 ಶ್ರೀ ಎನ್. ಇ. ಕ್ರಾಂತಿ, 

17 - 05 - 2009 
ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ 
3 | ಶ್ರೀ ಹೆಚ್ . ಸಿ . ಗಿರೀಶ್, 

17 - 05 - 2009 
ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ 
ಶ್ರೀ ಎಸ್.ಎಸ್. ರವಿಶಂಕರ್ , 

17 - 05 - 2009 
ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು) 


ಪಿ. ಆರ್ . 1358 


, 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಯೋಇ 27 ಮಪ್ರಮಂ 2010( ಭಾ ), ಬೆಂಗಳೂರು, ದಿನಾಂಕ: 27ನೇ ಆಗಸ್ಟ್ , 2010 

ಡಾ|| ಸಂಜಯ ಬಿಜೂರ್, ಭಾರತೀಯ ಅರಣ್ಯ ಸೇವೆ, ವಿಶೇಷಾಧಿಕಾರಿಗಳು, ಪರಿಸರ ಪ್ರವಾಸೋದ್ಯಮ ಇಲಾಖೆ, 
ಶಿವಮೊಗ್ಗ ಇವರನ್ನು ಕಾರ್ಯದರ್ಶಿಗಳು, ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಹುದ್ದೆಗೆ ಶ್ರೀಮತಿ ಸ್ಮಿತಾ ಬಿಜೂರ್, 
ಭಾರತೀಯ ಅರಣ್ಯ ಸೇವೆ, ಕಾರ್ಯದರ್ಶಿಗಳು , ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿರವರ ತರಬೇತಿ ಅವಧಿಯಲ್ಲಿ ಹೆಚ್ಚಿನ 
ಪ್ರಭಾರದಲ್ಲಿರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಚಿಕ್ಕರಾಜು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 , 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಪಿ . ಆರ್ . 1359 

ಮತ್ತು ಸಾಂಖ್ಯಿಕ ಇಲಾಖೆ. 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಾರಿಇ 24 ಸಾಇಸೇ 2010, ಬೆಂಗಳೂರು, ದಿನಾಂಕ: 27ನೇ ಆಗಸ್ಟ್ , 2010 
ಶ್ರೀ ಎಂ . ಎನ್. ಗೋಪಾಲಕೃಷ್ಣ, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಹುಮ್ನಾಬಾದ್ ತನಿಖಾ ಠಾಣೆ 
ಇವರನ್ನು , ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ 


೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೩, ೨೦೧೦ 

ಭಾಗ - ೨ 
ನಿಯಮಾವಳಿಗಳ , ನಿಯಮ 32 ರಡಿಯಲ್ಲಿ, ವೇತನ ಶ್ರೇಣಿ 14050 - 25050ರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆಯಲ್ಲಿ, 
ಸ್ವತಂತ್ರ ಪ್ರಭಾರದಲ್ಲಿರಿಸಿ ಹಾಸನ ಪ್ರಾದೇಶಿಕ ಸಾರಿಗೆ ಕಛೇರಿಯಲ್ಲಿ ಖಾಲಿ ಇರುವ ಪ್ರಾದೇಶಿಕ ಸಾರಿಗೆ ಅಧಿಕಾರಿ 
ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರಾಮಚಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1360 

ಸಾರಿಗೆ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಲಾ 41 ಎಲ್‌ಸಿಇ 2010 , ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್ , 2010 
ಕರ್ನಾಟಕ ಕಾನೂನು ಅಧಿಕಾರಿಗಳು (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977 ನಿಯಮ 
26 (2 ) ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ವೆಂಕಟೇಶ ಪಟವರ್ಧನ ಇವರನ್ನು ಮೈಸೂರಿನ 4ನೇ ತ್ವರಿತಗತಿ 
ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಕಾತಿ 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ನಾ . ಮಹಾಲಕ್ಷ್ಮಮ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
ಪಿ. ಆರ್ . 1361 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 51 ಸೇಇಮು 2009 , ಬೆಂಗಳೂರು, ದಿನಾಂಕ: 31ನೇ ಆಗಸ್ಟ್ , 2010 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಈ ಕೆಳಕಂಡ ಜಂಟಿ ನಿರ್ದೆಶಕರುಗಳಿಗೆ, ವೇತನ ಶ್ರೇಣಿ ರೂ . 24450 
600 - 26250 - 675 - 30300 - 750 - 31800 ರ ಅಪರ ನಿರ್ದೆಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ನಿಯುಕ್ತಿಗೊಳಿಸಿ 
ನೇಮಿಸಿದೆ. 

ಅಧಿಕಾರಿಯ ಹೆಸರು ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಮುಂಬಡ್ತಿ ನಂತರ ನೇಮಿಸಲಾ 
ಸಂ . 

ಶ್ರೀ ಅಬ್ದುಲ್ ಅಜೀಜ್, ಜಂಟಿ ನಿರ್ದೆಶಕರು, ಅಪರ ನಿರ್ದೆಶಕರು ( ಜಿ .ಕೈ . ಕೆ ), ಕೇಂದ್ರ ಕಛೇರಿ, 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಮಂಗಳೂರು 

ಬೆಂಗಳೂರು- ಶ್ರೀ ಇಂದ್ರರಾಜ ಅರಸ್ ಇವರು 

ವರ್ಗಾವಣೆಯಾದ ಸ್ಥಳದಲ್ಲಿ 
2 ಶ್ರೀ ಎಸ್ . ಟಿ. ಪರಮೇಶ್ವರಪ್ಪ, ಜಂಟಿ ನಿರ್ದೆಶಕರು, ಅಪರ ನಿರ್ದೇಶಕರು ( ಎಂ . ಎಸ್. ಎಂ . ಇ .), ಕೇಂದ್ರ 

ಪ್ರಸ್ತುತ ನಿರ್ದೆಶಕರು, ಷುಗರ್ ಇನ್ಸ್ ಟ್ಯೂಟ್, ಕಛೇರಿ, ಬೆಂಗಳೂರು- ಶ್ರೀ ಬಿ . ರಾಮನಾಥ್ , ಇವರ 
ಬೆಳಗಾವಿ 

ವರ್ಗಾವಣೆಯಾದ ಸ್ಥಳದಲ್ಲಿ 
ಶ್ರೀ ಅನಿಲ್ ಎ . ಉಪ್ಪಿನ್, ಜಂಟಿ ನಿರ್ದೆಶಕರು, ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಲ್ಯಾಂಪ್ಸ್ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಯಾದಗಿರಿ 

ಲಿಮಿಟೆಡ್ , ಬೆಂಗಳೂರು ಹಾಗೂ 

ವಿಜಯನಗರ ಸ್ಟೀಲ್ ಲಿಮಿಟೆಡ್‌ನ ಅಧಿಕ ಪ್ರಭಾರ 
4 | ಶ್ರೀ ಕೆ . ಎಸ್ . ಶಿವಸ್ವಾಮಿ , ಜಂಟಿ ನಿರ್ದೆಶಕರು , ವ್ಯವಸ್ಥಾಪಕ ನಿರ್ದೇಶಕರು, 
ಪ್ರಸ್ತುತ ವ್ಯವಸ್ಥಾಪಕ ನಿರ್ದೆಶಕರು, 

ಕರ್ನಾಟಕ ಉದ್ಯೋಗ ಮಿತ್ರ, ಬೆಂಗಳೂರು 
ಕರ್ನಾಟಕ ಉದ್ಯೋಗ ಮಿತ್ರ, ಬೆಂಗಳೂರು 


ಭಾಗ- ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೩ , ೨೦೧೦ 

೫೫೧ 
- 5 | ಶ್ರೀ ಜೆ. ನಾರಾಯಣ ರಾಜು, ಜಂಟಿ ನಿರ್ದೇಶಕರು ಅಪರ ನಿರ್ದೇಶಕರು ( ವಿಶ್ವ ), 

(ಯೋಜನೆ ), ಕೇಂದ್ರ ಕಛೇರಿ, ಬೆಂಗಳೂರು ಕೇಂದ್ರ ಕಛೇರಿ, ಬೆಂಗಳೂರು ( ಖಾಲಿ ಹುದ್ದೆ) 
ಶ್ರೀ ಜೆ. ರಂಗರಾಮು, ಜಂಟಿ ನಿರ್ದೆಶಕರು , ವ್ಯವಸ್ಥಾಪಕ ನಿರ್ದೇಶಕರು, 
ಪ್ರಸ್ತುತ ಪ್ರಧಾನ ವ್ಯವಸ್ಥಾಪಕರು, 

ಕರ್ನಾಟಕ ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್ 
ಕೆ. ಟಿ. ಪಿ. ಓ. ಬೆಂಗಳೂರು 

( ಕೆ. ಟಿ . ಪಿ. ಓ .), ಬೆಂಗಳೂರು 
ಡಾ|| ಎಂ .ಎನ್. ಕರೂರ, ಜಂಟಿ ನಿರ್ದೆಶಕರು, ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ 
ಪ್ರಸ್ತುತ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರ ಆಪ್ತ ಕಾರ್ಯದರ್ಶಿ , ಬೆಂಗಳೂರು 
ಸಚಿವರ ಆಪ್ತ ಕಾರ್ಯದರ್ಶಿ 
ಶ್ರೀ ಎಂ . ಪ್ರಭು, ಜಂಟಿ ನಿರ್ದೆಶಕರು, 

ನಿರ್ದೆಶಕರು, ಷುಗರ್ ಇನ್ಸ್‌ಟ್ಯೂಟ್, ಬೆಳಗಾವಿ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬಳ್ಳಾರಿ 


ಭಾಗ - 2 
ಈ ಕೆಳಕಂಡ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಅಪರ ನಿರ್ದೆಶಕರುಗಳನ್ನು ಅವರ ಹೆಸರಿನ ಮುಂದೆ 
ಸೂಚಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


ಅಧಿಕಾರಿಯ ಹೆಸರು ಹಾಗೂ ಕಾರ್ಯನಿರ್ವಹಿಸುತ್ತಿರುವ 


ವರ್ಗಾವಣೆ ಮೇಲೆ ನೇಮಿಸಿದ 


ಶ್ರೀ ಇಂದ್ರರಾಜ ಅರಸ್ , ಅಪರ ನಿರ್ದೆಶಕರು 
( ಜಿ.ಕೈ .ಕೆ ), ಕೇಂದ್ರ ಕಛೇರಿ, ಬೆಂಗಳೂರು 
ಶ್ರೀ ವಿ . ರಾಮನಾಥ್, ಅಪರ ನಿರ್ದೆಶಕರು 
ಎಂ . ಎಸ್ . ಎಂ . ಇ ., ಕೇಂದ್ರ ಕಛೇರಿ, ಬೆಂಗಳೂರು 


ವ್ಯವಸ್ಥಾಪಕ ನಿರ್ದೇಶಕರು, 
ಕೆ. ಸಿ. ಟಿ. ಯು ., ಬೆಂಗಳೂರು 
ಅಪರ ನಿರ್ದೆಶಕರು ( ಆಡಳಿತ), ಕೇಂದ್ರ ಕಛೇರಿ, 
ಬೆಂಗಳೂರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1362 

ಸಿ. ಆ. ಸು . ಇಲಾಖೆ, ( ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 56 ಇಆತ 2009 , ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್ , 2010 
ಶ್ರೀ ಜಿ. ಎಂ . ಸರ್ವೆಶ್ವರ್‌, ಸಹಾಯಕ ನಿರ್ದೆಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಇವರು ಪ್ರಸ್ತುತ 
ಬೋಧಕರು ( ಮಹಿಳಾ ಅಧ್ಯಯನ) , ಆಡಳಿತ ತರಬೇತಿ ಸಂಸೆ , ಮೈಸೂರು, ಈ ಹದೆಯಲಿ ನಿಯೋಜನೆ ಮೇಲೆ 
ಕಾರ್ಯನಿರ್ವಹಿಸುತ್ತಿದ್ದು , ಸದರಿಯವರ ನಿಯೋಜನಾ ಅವಧಿಯನ್ನು ದಿನಾಂಕ : 01- 02 - 2008ರಿಂದ 
ಪೂರ್ವಾನ್ವಯವಾಗಿ ಅನ್ವಯಿಸುವಂತೆ ದಿನಾಂಕ 31 - 03 - 2013ರವರೆಗೆ ಮುಂದುವರೆಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಹಾಗೂ ಅವರ ಹೆಸರಿನಲ್ಲಿ. 

ಅಬ್ದುಲ್ ರೆಹಮಾನ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ . ಆ . ಸು . ಇಲಾಖೆ, ( ಆಸು - ತರಬೇತಿ) 


ಪಿ . ಆರ್ . 1363 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 164 SPS 2010, Bangalore , Dated 31st August, 2010 
Shri P . H . Rane , IPS (KN -97 ), Deputy Commissioner of Police , Traffic West Division , 
Bangalore City is continued in the same post . The earlier transfer orders of the officer vide 
Government Notification of even number dated : 18 -08 - 2010 stands cancelled . 


೫೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೩ , ೨೦೧೦ 


ಭಾಗ - ೨ 


Shri G . Ramesh , IPS (KN -99 ), Deputy Commissioner of Police, Central Division , Bangalore 
City , Bangalore is continued in the same post. The earlier transfer orders of the officer vide 
Government Notification of even number dated : 18 -08 - 2010 stands cancelled . 

Shri H . S . Venkatesh , IPS (KN -2001), Superintendent of Police , CID , Bangalore is 
transferred with immediate effect and posted until further orders as Superintendent of Police , 
Davanagere District, Davangere in the existing vacancy . 

Shri T .G . Krishna Bhatta , IPS (KN - 2001), Deputy Commissioner of Police , South Division , 
Bangalore City , Bangalore is transferred with immediate effect and posted until further orders as 
Deputy Commissioner of Police, Administration , Bangalore City , Bangalore in the existing 
vacancy. 

Smt. Sonia Narang, IPS (KN - 2002), Superintendent of Police, Belgaum District, Belgaum 
under orders of transfer as Deputy Commissioner of Police , Traffic West, Bangalore City , 
Bangalore is transferred with immediate effect and posted until further orders as Deputy 
Commissioner of Police, South Division , Bangalore City , Bangalore vice Shri T .G . Krishna Bhatta , 
IPS transferred. The earlier transfer orders of the officer vide Government Notification of even number 
dated : 18 -08 - 2010 stands cancelled . 

Shri N . Satish Kumar, IPS (KN - 2003), Superintendent of Police , Bidar District, Bidar is 
continued in the same post. The earlier transfer orders of the officer vide Government Notification of 
even number dated : 25 - 08 -2010 stands cancelled . 

Shri D . Prakash , IPS (KN - 2003 ), Superintendent of Police , Dharwad District, Dharwad 
under orders of transfer as Superintendent of Police , Bidar District, Bidar is transferred with 
immediate effect and posted until further orders as Superintendent of Police , CID , Bangalore vice 
Shri H . S . Venkatesh , IPS , transferred . The transfer orders of the officer posting him as Superintendent 
of Police , Bidar District, Bidar, vide Government Notification of even number dated : 25 -08 - 2010 stands 
cancelled . 

By Order and in the name of the Governor of Karnataka , 

K .G . ANANTHA , 
P . R . 1364 

Under Secretary to Government, 

DP & AR (Services - IV ). 


NOTIFICATION 
No . DPAR 131 SFP 2010 , Bangalore , Dated 31st August, 2010 
The Services of Sri G . Selva Kumar, IFS (KN -81), Additional Principal Chief Conservator of 
Forests waiting for posting is placed at the disposal of the Social Welfare Department for being posted 
as Managing Director Dr. B .R . Ambedkar Development Corporation Limited, Bangalore vice Sri 
K . S . Mruthyunjaya transferred . 

By Order and in the name of the Governor of Karnataka , 

K . G . ANANTHA , 
P . R . 1365 

Under Secretary to Government, 

DP & AR (Services -I). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 372 ಪೊಸಿಪ 2010, ಬೆಂಗಳೂರು, ದಿನಾಂಕ : 31ನೇ ಆಗಸ್ಟ್, 2010 
ಶ್ರೀ ವೈ . ಜಿ. ಕಿತ್ತಳಿ, ಡಿವೈ .ಎಸ್. ಪಿ. ( ಸಿವಿಲ್), ರಾಜ್ಯ ಗುಪ್ತವಾರ್ತೆ , ಹಾಸನ ರವರಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 285 (1) ರನ್ವಯ, ನಿಯಮ 285 (2) ರಡಿಯಲ್ಲಿ ವಿಧಿಸಿರುವ ಷರತ್ತುಗಳನ್ನು ಪೂರೈಸುವ 
ಷರತ್ತಿಗೊಳಪಟ್ಟು, ದಿನಾಂಕ : 31 - 08 -2010ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸ್ವ -ಇಚ್ಛಾ ನಿವೃತ್ತಿ ಹೊಂದಲು 
ಸರ್ಕಾರವು ಅನುಮತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಟಿ.ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1366 

ಒಳಾಡಳಿತ ಇಲಾಖೆ , (ಪೊಲೀಸ್ ಸೇವೆಗಳು ) 


2000 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೩ , ೨೦೧೦ 


ӘЗӘза . 


HIGH COURT OF KARNATAKA 

NOTIFICATION 
No . GOB (1) 3/2010 , Bangalore , Dated 24th August, 2010 
The Presiding Officers of the Courts mentioned at Column No. 1 below , are concurrently 
appointed as the Presiding Officers of the Courts mentioned at Column No . 2 , with effect from 
16 - 08 - 2010 and until further orders : 
Designation of the Presiding Officer 

Name of the Courts to which concurrent 

appointment is made 


2 


1 . Addl. Civil Judge and JMFC , Devanahalli . 
2 . Addl. Civil Judge and JMFC , Hosakote . 
3 . Senior Civil Judge and JMFC , 

Nelamangala . 


Civil Judge and JMFC , Devanahalli . 
Civil Judge and JMFC , Hosakote . 
Civil Judge and JMFC , Nelamangala 

And 
Addl. Civil Judge and JMFC , Nelamangala . 


By Order of the High Court, 

R . B .BUDIHAL , 
Registrar General 


P . R . 1367 


NOTIFICATION 
No. GOB (1) 3 /2010 , Bangalore, Dated 21st August , 2010 
The Presiding Officer of the Court of || Addl. Civil Judge and JMFC || Court, Bidar, is 
concurrently appointed as the Presiding Officer of the Courts of Prl. Civil Judge and JMFC || Court, 
Bidar and Addl. Civil Judge and JMFC II Court, Bidar, with effect from 16 - 08 -2010 and until further 
orders. 

By Order of the High Court, 

R . B . BUDIHAL , 
P . R . 1368 

Registrar General 
NOTIFICATION 
No. GOB (1) 3/2010 , Bangalore, Dated 21st August, 2010 
The Presiding Officers of the Courts mentioned at Column No . 1 below , are concurrently 
appointed as the Presiding Officers of the Courts mentioned at Column No.2 , with effect from 
16 -08 - 2010 and until further orders : 


Designation of the Presiding Officer 


Name of the Courts to which concurrent 

appointment is made 


1 . Addl. Civil Judge and JMFC , Haveri . 

Civil Judge and JMFC , Haveri. 
2 . Addl. Civil Judge and JMFC , Ranebennur. Pr .Civil Judge and JMFC , Ranebennur . 
3 . Addl. Civil Judge and JMFC , Ranebennur. Civil Judge and JMFC , Hirekerur . 

(with a direction to itinerate the said 
court for the first two days in the week .) 

By Order of the High Court, 

R . B .BUDIHAL , 
P .R . 1369 

Registrar General 
NOTIFICATION 
No . GOB (1) 3/2010 , Bangalore, Dated 24th August, 2010 
The Presiding Officers of the Courts mentioned at Column No. 1 below , are concurrently 
appointed as the Presiding Officers of the Courts mentioned at Column No .2 , with effect from 
16 -08 -2010 and until further orders : 
Designation of the Presiding Officer Name of the Courts to which concurrent 

appointment is made 


1. Addl. Civil Judge and JMFC III Court, Prl. Civil Judge 
Raichur. 

Raichur. 


and JMFC | Court, 


3338 


2007 – 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೨೩ , ೨೦೧೦ 
2. Civil Judge and JMFC , Sindhanur. Civil Judge and JMFC , Lingasugur. 


By Order of the High Court , 

R . B . BUDIHAL , 
P .R . 1370 

Registrar General 
NOTIFICATION 
No . GOB (l) 3 /2010 , Bangalore , Dated 20th August, 2010 
The Presiding Officers of the Courts mentioned at Column No. 1 below , are concurrently 
appointed as the Presiding Officers of the Courts mentioned at Column No .2 , with effect from 
16 - 08 - 2010 and until further orders : 


Designation of the Presiding Officer 


Name of the vacant Courts to which 

concurrent appointment is made 


2 


1. Prl. Civil Judge , Udupi. 
2 . III Addl. Civil Judge and JMFC , Udupi. 
3 . Il Addl. Civil Judge , Kundapura . 


II Addl. Civil Judge and JMFC , Udupi. 
Addl.Civil Judge and JMFC , Udupi. 
Prl. Civil Judge , Kundapura . 


By Order of the High Court, 

R . B . BUDIHAL , 
Registrar General 


P .R . 1371 


NOTIFICATION 
No . GOB (1) 3 /2010 , Bangalore , Dated 20th August, 2010 
The Presiding Officers of the Courts mentioned at Column No. 1 below , are concurrently 
appointed as the Presiding Officers of the Courts mentioned at Column No .2 , with effect from 
16 -08 - 2010 and until further orders : 


Designation of the Presiding Officer 


1 . Prl . Civil Judge and JMFC , Shimoga . 
2 . II Addl. Civil Judge and JMFC , Shimoga . 
3 . Civil Judge and JMFC , Soraba . 


Name of the vacant Courts to which 
concurrent appointment is made 

2 
| | Addl. Civil Judge , Shimoga . 

III Addl. Civil Judge and JMFC , Shimoga . 
Prl. Civil Judge and JMFC , Sagar. 

And 
| Addl. Civil Judge and JMFC , Sagar. 
Addl. Civil Judge and JMFC , Bhadravathi. 


| 4 . Il Addl. Civil Judge and JMFC , Bhadravathi. 


By Order of the High Court, 

R . B .BUDIHAL , 
Registrar General 


P .R . 1372 


NOTIFICATION 
No. GOB. II . 229 /02 , Bangalore , Dated 25th August, 2010 
In modification of the itinerary arrangement made in this Office Notification No.GOB .11. 229/02, 
dated 02 -08 - 2005 , the Senior Civil Judge , Shorapur is directed to sit on all the 6 working days in a week 
at Shahapur only and take up the matters pertaining to the court of Senior Civil Judge , Shorapur for 3 
days in the week and to take up the matters pertaining to the Senior Civil Judge, Shahapur for the other 
3 days in the week, with immediate effect for a period of 3 weeks . 

By Order of the High Court, 

R . B .BUDIHAL , 
P .R . 1373 

Registrar General 


NOTIFICATION 
No . GOB . II. 235 / 2000 , Bangalore , Dated 25th August, 2010 
In modification of the itinerary arrangement made in this Office Notification No.GOB . 11.90 / 1992 , 
dated 18 -03- 2009 , the Prl. Senior Civil Judge , Madhugiri is directed to itinerate to Pavagada, for two 


230 9 


FDFEIT DOZE, AU BOLJ,Lowor 92 , 9000 


383538 


days in a week , i.e ., on every working Friday and Saturday to dispose of the cases relating to the taluk 
of Pavagada , with immediate effect , until further orders . 

By Order of the High Court , 

R . B .BUDIHAL , 
P . R . 1374 

Registrar General 


NOTIFICATION 
No . GOB .(1). 3 /2010 , Bangalore , Dated 26th August, 2010 
In exercise of the powers conferred under Section 11 (3 ) of the Code of Criminal Procedure , 
1973 , the High Court of Karnataka hereby confers the powers of Judicial Magistrate First Class on the 
following courts , with immediate effect and until further orders : 

Prl. Civil Judge , Karkala . 
Prl . Civil Judge, Udupi. 
Prl. Civil Judge , Kundapura . 
|| Addl. Civil Judge , Karkala . 


( 2 ) 


* 


By Order of the High Court, 

R . B . BUDIHAL , 
P . R . 1375 

Registrar General 
NOTIFICATION 
No. GOB(1) 3 /2010 , Bangalore , Dated 27th August, 2010 
The Presiding Officers of the Courts mentioned at Column No. 1 below , are concurrently 
appointed as the Presiding Officers of the Courts mentioned at Column No . 2 , with effect from 
16 -08 - 2010 and until further orders: 


Designation of the Presiding Officer 


Name of the Courts to which concurrent 

appointment is made 


2 


1. III Addl. I Civil Judge and JMFC II Court, Prl. Civil Judge and JMFC || Court, 
Gulbarga 

Gulbarga 
2. IV Addl. Civil Judge, Gulbarga 

| Addl. Civil Judge and JMFC || Court, 

Gulbarga . 
3. V Addl. Civil Judge , Gulbarga . 

|| Addl. Civil Judge and JMFC II Court, 

Gulbarga . 
4 . Senior Civil Judge , Sedam . 

Civil Judge and JMFC , Chittapur (On 

Criminal side ) 
5 . Civil Judge and JMFC , Sedam . 

Civil Judge and JMFC , Chittapur (On Civil 

and Administration side ) 
6 . Senior Civil Judge and JMFC , Chincholi. Civil Judge and JMFC , Chincholi (On Civil , 

Criminal and Administration side ) 

By Order of the High Court, 

R . B .BUDIHAL , 
P . R . 1376 

Registrar General, 
NOTIFICATION 
No . GOB (l) 3 /2010 , Bangalore , Dated 26th August, 2010 
The Presiding Officers of the Courts mentioned at Column No . 1 below , are concurrently 
appointed as the Presiding Officers of the Courts mentioned at Column No .2 , with effect from 
16 -08 - 2010 and until further orders : 


Designation of the Presiding Officer 


Name of the Courts to which 
concurrent appointment is made 


1. III Addl. Civil Judge, Bijapur. 


Addl. Civil Judge and JMFC I Court , Bijapur 


2 . Senior Civil Judge , Muddebihal. 


Civil Judge and JMFC ,Muddebihal. 

By Order of the High Court, 

R . B .BUDIHAL , 
Registrar General 


P . R . 1377 


೫೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೩ , ೨೦೧೦ 


ಭಾಗ- ೨ 


NOTIFICATION 

NOTIFICA 
No . GOB (1) 3 /2010 , Bangalore , Dated 20th August, 2010 
The Presiding Officers of the Courts mentioned at Column No . 1 below , are concurrently 
appointed as the Presiding Officers of the Courts mentioned at Column No .2 , with effect from 
16 - 08 -2010 and until further orders . 
Designation of the Presiding 

Name of the Vacant Courts to which 
Officer 

concurrent appointment is made 

- 2 
1. III Addl. Civil Judge , Bellary . Addl. Civil Judge , Bellary . 


2 . Civil Judge and JMFC , Kudligi. 


Civil Judge and JMFC , Sandur. 


By Order of the High Court , 

R . B . BUDIHAL, 
P . R . 1378 

Registrar General 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 174 SIS 2010 , Bangalore , Dated 28th August, 2010 
As per Rule 16 ( 1 ) of AIS (DCRB ) Rules , 1958 the following Indian Administrative Service 
Officers borne on Karnataka Cadre will retire from service during the year 2011 on attaining the age of 
Superannuation on the dates mentioned in column 4 against their names : 


S . 


No. 


1 


| | 


2 


- 


3 


Name of IAS Officer 

Date of 

Date of Birth Retirement on 
( Sri/Smt.) 

Superannuation 

4 
1 G . L . Chandrasekaraiah (SCS : 94 ) 

21 - 01 -1951. 

31 - 01 - 2011 
2 K . Ramanna Naik (Non - SCS : 99 ) 

18- 02 -1951. 

28 - 02 - 2011 
3 Bevis A . Coutinho (RR : 77 ) 

31 - 05 -1951. 

31 - 05- 2011 
4 | D . N . Nayak (SCS : 90 ) . 

01 - 06 -1951 

31 - 05 -2011 
5 | C . M . Shirol ( Non - SCS : 94). 

01 - 06 -1951. 31 - 05 -2011 
6 C . N . Seetharam (SCS : 90 ) 

03 - 06 -1951 

30 - 06 - 2011 
7 | I. M . Vittala Murthy (SCS : 86 ) 

02 - 08-1951 

31 - 08- 2011 
8 | Tapan Senapati ( RR : 79) 

07 -08 -1951. 

31 - 08 -2011. 
9 C . Meera Saksena (RR : 76 ) 

20 - 09 -1951 

30 - 09 - 2011 
10 | B . Shivappa (SCS : 98) 

08 -10-1951 . 31 -10 -2011 
11 | B . R . Jayaramraje Urs ( SCS : 89) 

24 -10-1951 | 31 -10 - 2011 
By Order and in the name of the Governor ofKarnataka , 

K .G . ANANTHA , 
P . R . 1379 

Under Secretary to Government, 

DP & AR (Services -I) . 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 215 ಆಸೇವ 2010, ಬೆಂಗಳೂರು, ದಿನಾಂಕ: 31ನೇ ಆಗಸ್ಟ್ 2010 

ಈ ಕೆಳಕಂಡ ಕೆ. ಎ.ಎಸ್. (ಸೂಪರ್‌ ಟೈಂ ಸ್ನೇಲ್/ಆಯ್ಕೆ ಶ್ರೇಣಿ/ಹಿರಿಯ ಶ್ರೇಣಿ/ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 
ಕ್ರ. ಸಂ . | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 

ಶ್ರೀಯುತರು : 
| ಪಾಂಡುರಂಗ ಬೊಮ್ಮಯ್ಯ ನಾಯಕ್ , ಅಪರ ನಿರ್ದೆಶಕರು ( ಆಡಳಿತ) ಪೌರಾಡಳಿತ 
ಸೂಪರ್ ಟೈಂ ಸ್ಟೇಲ್, 

ನಿರ್ದೆಶನಾಲಯ , ಬೆಂಗಳೂರು- ಖಾಲಿ ಹುದ್ದೆಗೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ಭಾಗ - ೨ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ, ಸೆಪ್ಟೆಂಬರ್ ೨೩ , ೨೦೧೦ 

೫೫೭ 
2 ಕೆ.ಆರ್. ರಾಮಕೃಷ್ಣ, ಸೂಪರ್‌ ಟೈಂ ಸ್ನೇಲ್, | ಅಪರ ಆಯುಕ್ತರು ( ಆಡಳಿತ ಮತ್ತು ಅಭಿವೃದ್ದಿ) 

ಅಪರ ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ಪ್ರಾದೇಶಿಕ ಆಯುಕ್ತರ ಕಛೇರಿ, 
ನವದೆಹಲಿ 

ಬೆಂಗಳೂರು- ಖಾಲಿ ಹುದ್ದೆ 
ಮುದ್ದುಮೋಹನ್, ಸೂಪರ್‌ ಟೈಂ ಸ್ಟೇಲ್, ನಿರ್ದೆಶಕರು, ವಾರ್ತಾ ಮತ್ತು ಪ್ರಚಾರ 
ವ್ಯವಸ್ಥಾಪಕ ನಿರ್ದೇಶಕರು, 

ಇಲಾಖೆ, ಬೆಂಗಳೂರು 
ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ 
ನಿಯಮಿತ, ಬೆಂಗಳೂರು 
ವಿರೂಪಾಕ್ಷಿ ಮೈಸೂರು, ಆಯ್ಕೆ ಶ್ರೇಣಿ, [ ಯೋಜನಾ ನಿರ್ದೇಶಕರು , 
ಮುಖ್ಯ ಆಡಳಿತಾಧಿಕಾರಿ ಮತ್ತು ಕಾರ್ಯದರ್ಶಿ , ಬೃಹತ್ ಬೆಂಗಳೂರುನೀರು ಸರಬರಾಜು ಮತ್ತು 
ಬೆಂಗಳೂರು ನೀರು ಸರಬರಾಜು ಒಳಚರಂಡಿ ಒಳಚರಂಡಿ ಮಂಡಳಿ, ಬೆಂಗಳೂರು- ಖಾಲಿ ಹುದ್ದೆಗೆ 
ಮಂಡಳಿ, ಬೆಂಗಳೂರು 

ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 

ಇಲಾಖೆಯ ವಶದಲ್ಲಿಯೇ ಮುಂದುವರಿಸಿದೆ 
5 | ಎಸ್ . ರಾಜಾರಾಂ, ಆಯ್ಕೆ ಶ್ರೇಣಿ, 

ಜನರಲ್ ಮ್ಯಾನೇಜರ್ ( ಸಿಬ್ಬಂದಿ), ಕರ್ನಾಟಕ ರಾಜ್ಯ 
| ನೇಮಕಾತಿ ನಿರೀಕ್ಷಣೆಯಲ್ಲಿ 

ರಸ್ತೆ ಸಾರಿಗೆ ನಿಗಮ ನಿಯಮಿತ, ಬೆಂಗಳೂರು 
ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 

ಸಾರಿಗೆ ಇಲಾಖೆಯ ವಶಕ್ಕೆ ನೀಡಿದೆ 
6 | ಪಿ .ಎಸ್ . ಮಲ್ಲಾಪುರ್ , ಹಿರಿಯ ಶ್ರೇಣಿ, ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, 

ಮುಖ್ಯ ಆಡಳಿತಾಧಿಕಾರಿ , ವೈದ್ಯಕೀಯ ವಿಜ್ಞಾನ | ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ಸಂಸ್ಥೆ, ಬೆಳಗಾಂ ಹುದ್ದೆಗೆ ವರ್ಗಾವಣೆ ದಂಡಾಧಿಕಾರಿಗಳು, ಬೆಳಗಾಂ ಹುದ್ದೆಗೆ 
ಆದೇಶದಲ್ಲಿ 

ಶ್ರೀ ಬಿ. ಎಂ . ರಿಸಲ್ದಾರ್, ಇವರ ಸ್ಥಾನದಲ್ಲಿ 


( ಎ . ಆರ್‌. ಪಾಂಡುರಂಗ, ಹಿರಿಯ ಶ್ರೇಣಿ, ಮುಖ್ಯ ಆಡಳಿತಾಧಿಕಾರಿ ಮತ್ತು ಕಾರ್ಯದರ್ಶಿ , 
ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ರಾಜ್ಯ | ಬೆಂಗಳೂರು ನೀರು ಸರಬರಾಜು ಒಳಚರಂಡಿ 
ಹೆದ್ದಾರಿಗಳ ಅಭಿವೃದ್ಧಿ ಯೋಜನೆ, ಬೆಂಗಳೂರು ಮಂಡಳಿ, ಬೆಂಗಳೂರು ಹುದ್ದೆಗೆ - ಶ್ರೀ ವಿರೂಪಾಕ್ಷಿ 

ಮೈಸೂರು, ಇವರ ಸ್ಥಾನದಲ್ಲಿ ನೇಮಿಸಲು ಇವರ 
ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 

ನೀಡಿದೆ | 
8 | ಹೆಚ್ . ಟಿ . ಚಂದ್ರಶೇಖರ್, ಹಿರಿಯ ಶ್ರೇಣಿ, [ ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ರಾಜ್ಯ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಹೆದ್ದಾರಿಗಳ ಅಭಿವೃದ್ಧಿ ಯೋಜನೆ, ಬೆಂಗಳೂರು 
ಹುದ್ದೆಗೆ - ಶ್ರೀ ಎ . ಆರ್. ಪಾಂಡುರಂಗ ಇವರ 
ಸ್ಥಾನದಲ್ಲಿ 


| ಸೈಯದ್ ಎಜಾಜ್ ಅಹಮದ್, ಹಿರಿಯ ಶ್ರೇಣಿ, ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ 
ಯೋಜನಾ ನಿರ್ದೇಶಕರು, ಡಿ. ಯು . ಡಿ. ಸಿ., ಜಂಟಿ ನಿರ್ದೆಶಕರು, ( NREGA) 
ಚಾಮರಾಜನಗರ ಹುದ್ದೆಗೆ ವರ್ಗಾವಣೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಆದೇಶದಲ್ಲಿ 

ಇಲಾಖೆ, ಬೆಂಗಳೂರು- ಖಾಲಿ ಹುದ್ದೆಗೆ 


10 | ಎನ್. ಬಾಬಣ್ಣ, ಹಿರಿಯ ಶ್ರೇಣಿ, 

| ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ 
ಜಂಟಿ ನಿರ್ದೇಶಕರು ( ಆಡಳಿತ), 

ದಂಡಾಧಿಕಾರಿಗಳು, ಕೋಲಾರ ಜಿಲ್ಲೆ - ಖಾಲಿ ಹುದ್ದೆ 
ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ 

ಇಲಾಖೆ, ಬೆಂಗಳೂರು 
11 | ಎಸ್ .ಎನ್. ಗಂಗಾಧರಯ್ಯ , ಹಿರಿಯ ಶ್ರೇಣಿ, ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ , 
ಉಪ ಯೋಜನಾ ವ್ಯವಸ್ಥಾಪಕರು, 

ಜವಳಿ ಆಯುಕ್ತರ ಪತ್ರಾಂಕಿತ ಸಹಾಯಕರು , 
ಜಲ ನಿರ್ಮಲ ಯೋಜನೆ, ಜಿಲ್ಲಾ ಪಂಚಾಯತ್, ಬೆಂಗಳೂರು- ಖಾಲಿ ಹುದ್ದೆ 
ಧಾರವಾಡ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ 


೫೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೩, ೨೦೧೦ 

ಭಾಗ - ೨ 
12 ಎಸ್. ಕೃಷ್ಣಮೂರ್ತಿ, ಹಿರಿಯ ಶ್ರೇಣಿ ವೃಂದಕ್ಕೆ ಬಡ್ತಿ ನೀಡಿ ನೇಮಿಸಿರುವ ಹುದ್ದೆಯ ಆದೇಶವನ್ನು 

ಬಡ್ತಿಯ ಮೇಲೆ ಮುಖ್ಯ ಆಡಳಿತಾಧಿಕಾರಿ , ಮಾರ್ಪಡಿಸಿ ವಿಶೇಷ ಭೂಸ್ವಾಧೀನಾಧಿಕಾರಿ, 
ಸಂಜಯಗಾಂಧಿ ಅಪಘಾತ ಮತ್ತು ಪುನರ್‌ವಸತಿ | ಕೆ. ಐ . ಎ . ಡಿ. ಬಿ., ಬೈಕಂಪಾಡಿ, ಮಂಗಳೂರು 
ಆಸತ್ರೆ, ಬೆಂಗಳೂರು ಹುದ್ದೆಗೆ ನೇಮಕಾತಿ | ಹುದ್ದೆಯನ್ನು ಹಿರಿಯ ಶ್ರೇಣಿ ವೃಂದಕ್ಕೆ 
ಆದೇಶದಲ್ಲಿ 

ಉನ್ನತೀಕರಿಸಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ 

ಹುದ್ದೆಯಲ್ಲಿಯೇ ಮುಂದುವರಿಸಿದೆ 
13 | ಬಿ . ಎಂ . ರಿಸಲ್ದಾರ್, ಹಿರಿಯ ಶ್ರೇಣಿ, 

ಪರಿಷತ್ ಕಾರ್ಯದರ್ಶಿ , ಬೆಳಗಾಂ ಮಹಾನಗರ 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ಪಾಲಿಕೆ, ಬೆಳಗಾಂ ( ಹಿರಿಯ ಶ್ರೇಣಿ ವೃಂದಕ್ಕೆ 
ದಂಡಾಧಿಕಾರಿಗಳು, ಬೆಳಗಾಂ ಜಿಲ್ಲೆ 

ಉನ್ನತೀಕರಿಸಿದ ಹುದ್ದೆ)- ಖಾಲಿ ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ 

ವಶಕ್ಕೆ ನೀಡಿದೆ 
14 ಸೈಯದ್ ಆಲಿ ರಜ್ಜಿ, ಹಿರಿಯ ಶ್ರೇಣಿ, ಉಪ ಆಯುಕ್ತರು , ಕರ್ನಾಟಕ ಕೊಳಚೆ 
| ನೇಮಕಾತಿ ನಿರೀಕ್ಷಣೆಯಲ್ಲಿ 

ನಿರ್ಮೂಲನಾ ಮಂಡಳಿ, ಬೆಂಗಳೂರು ಹುದ್ದೆಗೆ 
ಶ್ರೀ ಇತೇಶ್ ಮುಲ್‌ಹಕ್ , ಇವರ ಸ್ಥಾನದಲ್ಲಿ 
ನೇಮಿಸಲು ಇವರ ಸೇವೆಯನ್ನು ವಸತಿ ಇಲಾಖೆಯ 

ವಶಕ್ಕೆ ನೀಡಿದೆ 
15 | ಅಬ್ದುಲ್ ಖಯ್ಯುಂ, ಹಿರಿಯ ಶ್ರೇಣಿ, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ದಂಡಾಧಿಕಾರಿಗಳು, ಬೀದರ್ ಜಿಲ್ಲೆ ಬೀದರ್ 

- ಖಾಲಿ ಹುದ್ದೆ 
16 | ಬಿ . ನಾಗರಾಜ್, ಹಿರಿಯ ಶ್ರೇಣಿ, 

ಜಂಟಿ ನಿರ್ದೇಶಕರು ( ಆಡಳಿತ), 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ 
ಇಲಾಖೆ, ಬೆಂಗಳೂರು- ಶ್ರೀ ಎನ್. ಬಾಬಣ್ಣ , ಇವರ 

ಸ್ಥಾನದಲ್ಲಿ 
| ಬಿ .ಎಸ್ . ಪುರುಷೋತ್ತಮ , ಹಿರಿಯ ಶ್ರೇಣಿ, | ಉಪ ಆಯುಕ್ತರು (ಕಲ್ಯಾಣ), ಬೃಹತ್ ಬೆಂಗಳೂರು 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಮಹಾನಗರ ಪಾಲಿಕೆ , ಬೆಂಗಳೂರು- ಖಾಲಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ದಿ 

ಇಲಾಖೆಯ ವಶಕ್ಕೆ ನೀಡಿದೆ 
18 | ಸಿ. ಮೊಹಮ್ಮದ ಖಲೀಮುಲ್ಲ, ಹಿರಿಯ ಶ್ರೇಣಿ, ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ , 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಬೆಂಗಳೂರು- ಖಾಲಿ ಹುದ್ದೆಗೆ 
19 | ಟಿ. ಹೆಚ್. ಎಂ . ಕುಮಾರ್ , ಹಿರಿಯ ಶ್ರೇಣಿ, ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ಆಹಾರ ಮತ್ತು 

ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ | ನಾಗರೀಕ ಸರಬರಾಜು ನಿಗಮ ನಿಯಮಿತ, 
ಕೋಶ, ರಾಯಚೂರು 

ಬೆಂಗಳೂರು- ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ಆಹಾರ, ನಾಗರೀಕ ಸರಬರಾಜು ಮತ್ತು 

ಗ್ರಾಹಕರ ವ್ಯವಹಾರಗಳ ಇಲಾಖೆಯ ವಶಕ್ಕೆ ನೀಡಿದೆ 
20 ಕೆ. ವಿದ್ಯಾಕುಮಾರಿ, ಕಿರಿಯ ಶ್ರೇಣಿ, 

ಕಾರ್ಯದರ್ಶಿ , 
| ನೇಮಕಾತಿ ನಿರೀಕ್ಷಣೆಯಲ್ಲಿ 

ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ , ಮೈಸೂರು 
ಹುದ್ದೆಗೆ - ಶ್ರೀ ಎಂ . ಆರ್‌. ರವಿಕುಮಾರ್‌, ಇವರ 
ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು 

ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ 
21 | ರಾಜಮ್ಮ ಚೌಡರೆಡ್ಡಿ , ಕಿರಿಯ ಶ್ರೇಣಿ, 

ಉಪವಿಭಾಗಾಧಿಕಾರಿ ( ಜಾರಿದಳ), 
| ವಿಶೇಷ ಭೂಸ್ವಾಧೀನಾಧಿಕಾರಿ , 

ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ , 
ಕರ್ನಾಟಕ ಗೃಹ ಮಂಡಳಿ , ಬೆಂಗಳೂರು ಬೆಂಗಳೂರು- ಖಾಲಿ ಹುದ್ದೆ 
ಜಹೀರಾ ನಸೀಂ , ಕಿರಿಯ ಶ್ರೇಣಿ, 

ವಿಶೇಷ ಭೂಸ್ವಾಧೀನಾಧಿಕಾರಿ, 
ಉಪವಿಭಾಗಾಧಿಕಾರಿ, ಬೀದರ್, ಉಪವಿಭಾಗ, ಕೆ. ಐ.ಎ. ಡಿ.ಬಿ., ಗುಲ್ಬರ್ಗ - ಖಾಲಿ ಹುದ್ದೆಗೆ ನೇಮಿಸಲು 
ಬೀದರ್‌ 

ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ 
ಇಲಾಖೆಯ ವಶಕ್ಕೆ ನೀಡಿದೆ 


ಭಾಗ - ೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೨೩ , ೨೦೧೦ 

೫೫೯ 
23 | ವಿ . ಬಿ . ದಾಮಣ್ಣನವರ್‌, ಕಿರಿಯ ಶ್ರೇಣಿ, | ಉಪವಿಭಾಗಾಧಿಕಾರಿ , ಬೈಲಹೊಂಗಲ ಉಪವಿಭಾಗ, 
ಕಂದಾಯ ಅಧಿಕಾರಿ, 

ಬೆಳಗಾಂ ಜಿಲ್ಲೆ - ಶ್ರೀ ಬಿ. ಸಿ. ಸತೀಶ್, ಇವರ ಸ್ಥಾನದಲ್ಲಿ 
ಬೆಳಗಾಂ ಮಹಾನಗರ ಪಾಲಿಕೆ, ಬೆಳಗಾಂ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ. ಸು . ಇಲಾಖೆ, (ಸೇವೆಗಳು - 2) 


ಪಿ. ಆರ್ . 1380 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 126 ಎಲ್‌ಎಜಿ 2007 , ಬೆಂಗಳೂರು, ದಿನಾಂಕ: 01ನೇ ಸೆಪ್ಟೆಂಬರ್ , 2010 

ಶ್ರೀ ಹನುಮಂತಪ್ಪ ಯಲಗೂರದಪ್ಪ ಪೂಜಾರ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು 
ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 26 (2) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ 
ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲ್ಲೂಕಿನ ಅಪರ ಸರ್ಕಾರಿ 
ವಕೀಲರನ್ನಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ನಾ . ಮಹಾಲಕ್ಷ್ಮಮ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1), 
ಪಿ . ಆರ್ . 1381 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಈ ತಿದ್ದುಪಡಿ 
ಸಂಖ್ಯೆ: ಆಕುಕ 95 ಎಂಎಸ್ಎನ್ 2008 ( ಭಾಗ), ಬೆಂಗಳೂರು, ದಿನಾಂಕ: 19ನೇ ಆಗಸ್ಟ್ 2010 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 95 ಎಂಎಸ್ಎನ್ 2008 , ದಿನಾಂಕ : 31 - 03 - 2010ರ ಆದೇಶದಲ್ಲಿ 
ನಮೂದಿಸಿರುವ “ವೇತನ ಶ್ರೇಣಿ ರೂ . 12, 000 - 22 .600 ” ಎಂಬುದರ ಬದಲಾಗಿ “ ವೇತನ ಶ್ರೇಣಿ ರೂ . 11,400 - 21,600 ” 
ಎಂದು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಚಿಕ್ಕೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಪಿ . ಆರ್ . 1382 

( ವೃಂದ ಮತ್ತು ನೇಮಕಾತಿ) 


ಕಂದಾಯ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ : ಕಂಇ 168 ಎಲ್‌ಆರ್‌ಎ 2010 ಬೆಂಗಳೂರು, ದಿನಾಂಕ : 10ನೇ ಆಗಸ್ಟ್ 2010 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 149 ಎಲ್ ಆರ್ ಎ 2008, ದಿನಾಂಕ: 21 - 01 - 2009ರ ಪಟ್ಟಿಯ ಕ್ರ.ಸಂ39 
ರಲ್ಲಿ ಸ್ಥಳೀಯ ಶಾಸಕರು ” ಎಂಬುದರ ಬದಲಾಗಿ “ ಶ್ರೀ ಎಂ . ಲೋಕೇಶ್ ಬಿನ್ ಹೆಚ್ . ಮರಿಯಪ್ಪ ಹಳೇ ಅಂಚೆ ಕಛೇರಿ 
ರಸ್ತೆ, ಚೌಡೇಶ್ವರಿ ಬೀದಿ, ಕುಣಿಗಲ್ ಟೌನ್ ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ . ನಾರಾಯಣ ಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 
ಪಿ . ಆರ್ . 1383 


H2O 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೩ , ೨೦೧೦ 


287 – 9 


HIGH COURT OF KARNATAKA 

NOTIFICATION 
No . GOB (1) 3 / 2010 , Bangalore , Dated 31st August, 2010 
The Presiding Officers of the Courts mentioned at Column No . 1 below , are concurrently 
appointed as the Presiding Officers of the Courts mentioned at Column No .2 , with effect from 
16 -08 - 2010 and until further orders : 
Designation of the Presiding Officer Name of the Courts to which concurrent 

appointment is made 


2 


1. Addl. Civil Judge and JMFC , Malavalli. Civil Judge and JMFC ,Malavalli. 

2 .Prl . Civil Judge and JMFC , Srirangapatna. Addl. Civil Judge and JMFC , Srirangapatna. 
| 3. Addl. Civil Judge and JMFC , Maddur. Civil Judge and JMFC , Maddur. 


By Order of the High Court, 

R . B .BUDIHAL , 
Registrar General 


P . R . 1384 


NOTIFICATION 
No . GOB (l) 3 / 2010 , Bangalore , Dated 3rd September, 2010 
The Presiding Officers of the Courts mentioned at Column No . 1 below , are concurrently 
appointed as the Presiding Officers of the Courts mentioned at Column No. 2 , with effect from 
16 - 08 - 2010 and until further orders : 
Designation of the 

Name of the Courts to which concurrent 
Presiding Officer 

appointment is made 

2 
1. III Addl. Civil Judge , Dharwad . II Addl. Civil Judge and JMFC II Court, Dharwad . 
2 . Prl. Civil Judge, Hubli. 

Addl. Civil Judge , Hubli. 
3 . III Addl. Civil Judge, Hubli. Il Addl. Civil Judge and JMFC III Court, Hubli. 

By Order of the High Court , 

R . B . BUDIHAL , 
P . R . 1386 

Registrar General 
NOTIFICATION 
No . GOB (1) 3 /2010 , Bangalore , Dated 3rd September , 2010 
The Presiding Officers of the Courts mentioned at Column No. 1 below , are concurrently 
appointed as the Presiding Officers of the Courts mentioned at Column No .2 , with effect from 
16 -08 - 2010 and until further orders : 
Designation of the Presiding Officer Name of the Courts to which concurrent 

appointment is made 


16-osited residing 


1. Addl. Civil Judge, Davanagere . 


2. I Addl. Senior Civil Judge , Davanagere. 


3. Senior Civil Judge and JMFC , 

Harapanahalli. 
4 . Senior Civil Judge , Harihar. 


Prl. Civil Judge, Davanagere . 
(On Civil and Administration side) 
JMFC II Court, Davanagere , 
(On Administration and Criminal side) 
Civil Judge and JMFC , Harapanahalli . 
(On Criminal and Administration side ) 
Civil Judge and JMFC , Harapanahalli. 
(On Civil side) 
Civil Judge and JMFC , Harihar. 
(On Criminal and Admn. side ) 
Civil Judge and JMFC , Harihar. 
(On Civil side ) 

By Order of the High Court, 

R . B .BUDIHAL , 
Registrar General 


5 . Senior Civil Judge , Harihar . 


6 . JMFC Court , Davanagere 


P. R . 1387 


